ವ್‌ 


[aed 


ಸಂಪುಟ: ೦೨ ಸಂಚಿಕೆ: ೦೨ 


ಅಧ್ಯಕ್ಷರು 


ಪ್ರೊ| ಜಿ. ಅಬ್ದುಲ್‌ ಬಷೀರ್‌ 
ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
ಗೌ| ಕಾರ್ಯದರ್ಶಿಗಳು 


ಶ್ರೀ ಎಂ. ಎಸ್‌. ರಾಮಪ್ರಸಾದ್‌ 
ಕೋಶಾಧಿಕಾರಿ 


ಬಿ ಎಂ ಶ್ರೀ ಸ್ಮಾರಕ ಪ್ರತಿಷ್ಠಾನದ 
ಸಂಯೋಜನಾಧಿಕಾರಿಗಳು 
ಪ್ರೊ| ವಿಜಯಾ ಸುಬ್ಬರಾಜು - ಶಿಕ್ಷಣ ವಿಭಾಗ 
ಪ್ರೊ ಹೆಜ್‌. ಶೇಷಗಿರಿ ರಾವ್‌ - ಹಸ್ತಪ್ರತಿ ವಿಭಾಗ 
ಪ್ರೊ| ಅನಿಲ್‌ ಕುಮಾರ್‌ - ಅಂತರಿಕ ಲೆಕ್ಕ ಪರಿಶೋಧನೆ 


ಚಂದಾ ವಿವರಗಳು 


ವಾರ್ಷಿಕ ಚಂದಾ 
ರೂ. ೨೦/- 


ಐದು ವರ್ಷಗಳ ಚಂದಾ 
ರೂ. ೧೦೦/- 


ವಿಳಾಸ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 
ಸ್ಥಾಪನೆ : ೦೬-೦೫-೧೯೭೯ 
ಎಂ.ವಿ.ಸೀ. ಸ್ನಾತಕೋತ್ತರ ಸಂಶೋಧನ ಕೇಂದ್ರ 
ಬಿ.ಎಂ.ಶ್ರೀ. ಕಲಾಭವನ, 
೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ 


ಬೆಂಗಳೂರು - ೧೯ 
ದೂರವಾಣಿ: 
೨೬೬೧೫೮೭೭, ೨೬೬೭೬೭೭೩ 
ಇಮೇಲ್‌ : bmsritrust@gmail.com 


೨ ಪ 
BOL ಅ are 


ಐಿ.ಎ೦.ಕ್ರೀ ಸ್ಮಾರಕ ಪ್ರತಿಷ್ಟಾನದ ವಾರ್ತಾಪತ್ರ 


ಮೇ ೨೦೧೫ 


ಡಾ.ವಿಜಯಾ ಸುಬ್ಬರಾಜ್‌ ದತ್ತಿ 
ಶ್ರೀಮತಿ ಸುನಂದಾ ಪ್ರಕಾಶ ಕಡಮೆಯವರಿಗೆ “ಗಣ್ಯ ಲೇಖಕಿ” ಪ್ರಶ್ನೆ 


ದಿನಾಂಕ 26ನೇ ಏಪ್ರಿಲ್‌ 2015 ರಂದು ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ 
ಸಂಯೋಜನಾ ಅಧಿಕಾರಿಯಾಗಿರುವ ಹಿರಿಯ ಲೇಖಕಿ ಡಾ. ವಿಜಯಾ ಸುಬ್ಬರಾಜ್‌ 
ರವರು ಸ್ಥಾಪಿಸಿರುವ ಗಣ್ಯ ಲೇಖಕಿ ಪ್ರಥಮ ಪುರಸ್ಕಾರವನ್ನು ಚೆನ್ನೈ ದೂರದರ್ಶನ 
ಕೇಂದ್ರದ ನಿರ್ದೇಶಕರಾದ ಶ್ರಿ ಸಿ ಎನ್‌ ರಾಮಚಂದರವರು ಶ್ರೀಮತಿ ಸುನಂದಾ 


ಡು 


ಪ್ರಕಾಶ ಕಡಮೆಯವರಿಗೆ ಪ್ರದಾನ ಮಾಡಿದರು. ಗಣ್ಯ ಲೇಖಕಿ ಪುರಸ್ಕಾರವು ರೂ. 


ಮು 


ಹತ್ತು ಸಾವಿರ ನಗದು, ಪ್ರಶಸ್ತಿ ಪತ್ರ ಹಾಗೂ ಫಲಕಗಳನ್ನು ಒಳಗೊಂಡಿರುತ್ತದೆ. 


ಹ ಟ್ಟ 


ತ ರ 
ಇಇ ತ ತ i k ME ಗಗಿತ ಗ್‌ 
ಹಳೆಯ ಕಟ್ಟಳೆಗಳಿಗೆ ಜೋತು ಬೀಳದೆ ಹೊಸದಾರಿಯ ಮೂಲಕ ಹಳತು 
ಹೊಸತುಗಳೆರಡನ್ನೂ ಸಮ್ಮಿಳಿತಗೊಳಿಸುವ ಜಾಣತನವನ್ನು ಶ್ರೀಮತಿ ಸುನ೦ದ ಅವರು 
ಸಾಧಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗೆಯೇ ಸಾಮಾನ್ಯವಾಗಿ 
ಮಹಿಳೆಯರ ಸಾಹಿತ್ಯದಲ್ಲಿ ಕಂಡುಬರುವ ಆಸೂಯೆ, ಮತ್ಸರ ಕೋಪತಾಪಗಳು 
ಕೌಟುಂಬಿಕ ವೈಮನಸ್ಯಗಳ ಕಡೆಗೆ ಹೆಚ್ಚು ವಾಲದೇ ಎಲ್ಲರೂ ಓದಿ ಮೆಚ್ಚಬಹುದಾದ 
ಶೈಲಿ ಅವರದು ಎಂದು ಹೊಗಳಿದರು.ಈ ಪ್ರಶಸ್ತಿಯನ್ನು ಪಡೆದ ನಂತರ ಶ್ರೀಮತಿ 
ಸುನಂದಾ ಅವರ ಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬಿದ್ದಂತಾಗಿದೆ ಎಂದು 
ಸೂಚಿಸಿದರು. 3ನೇ ಪುಟಕ್ಕೆ 


ನಾಸ್‌] 


ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 


ಸಂಪಾದಕೀಯ 


ಹೊಂಗನಸು 


ಪ್ರಕೃತಿಯ ವಿಕೋಪಕ್ಕೆ ಒಳಗಾಗಿರುವ ನೇಪಾಳದ 
ಜನತೆಗೆ ನಮ್ಮೆಲ್ಲರ ಅನುಕಂಪವಿದೆ.ಅಲ್ಲಿನ ಜನಸಾಮಾನ್ಯರು 
ಪಡುತ್ತಿರುವ ಕಷ್ಟನಷ್ಟಗಳು ನಮ್ಮೆಲ್ಲರ ಮನ 
ಕಲಕುವಂತಾಗಿರುತ್ತದೆ. ಬಂಧ ಬಳಗದವರನ್ನು 
ಕಳೆದುಕೊಂಡಿರುವ ಹಾಗೂ ತಮ್ಮ ಸೂರಿನಡಿಯಲ್ಲಿ 
ನೆಮ್ಮದಿಯಿಂದ ಬದುಕು ಸಾಗಿಸುತ್ತಿರುವವರಿಗೆ ಇದ್ದಕ್ಕಿದ್ದ 
ಹಾಗೆ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡು ರಸ್ತೆಯಲ್ಲಿ ಚಳಿ, 
ಮಳೆ ಗಾಳಿಗಳಿಗೆ ಮೈಯೊಡ್ಡಿಕೊಂಡು ಜೀವನ ಮಾಡುವ 
ದುಸ್ಥಿತಿ ಒದಗಿ ಬ೦ದಿರುವುದು ನಿಜಕ್ಕೂ ಶೋಚನೀಯ. 
ನಮ್ಮ ಸೀಮಿತ ಸಾಮರ್ಥ್ಯ ಹಾಗೂ ಅನುಭವಗಳ 
ಕಾರಣದಿಂದ ಯಾವರೀತಿಯಾಗಿ ನಾವು ಅವರಿಗೆ ಸಾ೦ತ್ವನ 
ತಿಳಿಸಬಹುದು ಎಂಬುದೇ ತಿಳಿಯದು.ಸ೦ತ್ರಸ್ತರ ಕಷ್ಟಗಳು 
ಆದಷ್ಟೂ ಶೀಘ್ರವಾಗಿ ಕೊನೆಗಾಣಲಿ ಎಂದು ನಾವೆಲ್ಲರೂ 
ಆಶಿಸೋಣ. 


ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಂಡಿರುವ ಕ್ರಮದಿಂದ 
ನಮ್ಮ ಪ್ರತಿಷ್ಠಾನಕ್ಕೆ ನೀಡಲಾಗುತ್ತಿದ್ದ ಅನುದಾನದಲ್ಲಿ 
ಅರ್ಧದಷ್ಟು ಕಡಿತಗೊಳಿಸಲಾಗಿದೆ. ಹಿರಿಯರು ಹೇಳುವಂತೆ 


ಒ೦ದು ಬಾಗಿಲು ಮುಚ್ಚಿಕೊ೦ಡರೆ ಇನ್ನೊಂದು ಬಾಗಿಲು 
ತೆರೆದುಕೊಳ್ಳುತ್ತದೆ ಎನ್ನುವ ಹಾಗೆ ಪ್ರತಿಷ್ಠಾನಕ್ಕೆ ಪುಸ್ತಕಗಳನ್ನು 
ದಾನ ಮಾಡಲು ಭೇಟಿ ನೀಡಿದ ಸನ್ಮಾನ್ಯ ಶ್ರೀಮತಿ ಸುಧಾ 
ಮೂರ್ತಿಯವರು ಪ್ರತಿಷ್ಠಾನದ ಅಗತ್ಯಗಳನ್ನು ಮನಗಂಡು 
ಪ್ರತಿಷ್ಠಾನದ ಶಾಶ್ವತ ನಿಧಿಗೆ ರೂ. ಹತ್ತು ಲಕ್ಷಗಳಷ್ಟು ಹಣವನ್ನು 
ದಾನ ಮಾಡಿರುತ್ತಾರೆ. ಅವರ ಉದಾರತೆಗೆ ನಮ್ಮೆಲ್ಲರ 
ಧನ್ಯವಾದಗಳು. 


ಪ್ರತಿಷ್ಠಾನದ ಚಟುವಟಿಕೆಗಳ ಬಗ್ಗೆ ಹಾಗೂ ಹೊಂಗನಸು 
ವಾರ್ತಾಪತ್ರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಒಂದು ಪುಟಕ್ಕೆ 
ಮೀರದಂತೆ ಬರೆದು ನಮಗೆ ಕಳುಹಿಸಿಕೊಡಿ.ಆಯ್ದ 
ಪತ್ರಗಳನ್ನು ಈ ವಾರ್ತಾಪತ್ರದಲ್ಲಿ ಪ್ರಕಟಿಸಲಾಗುವುದು. 


ಹೊಂಗನಸು ಯಶಸ್ವಿಯಾಗಲು ನಿಮ್ಮ ಆಶೀರ್ವಾದ, 
ಬೆಂಬಲ ಹಾಗೂ ಸಹಕಾರಗಳು ನಮಗೆ ಅಗತ್ಯವಾಗುತ್ತವೆ. 
ಈ ಮಾಸಿಕದ ವಾರ್ಷಿಕ ಚಂದಾ ಹಣ ಕೇವಲ ರೂ. 20/ 
— ಆಗಿದ್ದು ಐದು ವರ್ಷಗಳ ಚಂದಾಹಣ ರೂ, 100/- 
ಮಾತ್ರ.ನೀವುಗಳು ಈ ಮಾಸಿಕಕ್ಕೆ ಚಂದಾದಾರರಾಗಲು 

ಕೋರುತ್ತೇವೆ. 
ಬಿ. ಆರ್‌. ರವೀಂದ್ರನಾಥ್‌ 


ಸಂಪಾದಕರು 


ಮೇ ೨೦೧೫ 


ಮೇ 2015ರಲ್ಲಿ ಆಯೋಜಿಸಲಾದ ಕಾರ್ಯಕ್ರಮಗಳು 


16ಮೇ 2015 -ಶನಿವಾರ ಸಂಜೆ 5.30 
ಸೂವೆ೦ ಅರಗ ವಿಮರ್ಶಾ ಪ್ರಶಸ್ತಿ ಪ್ರದಾನ 
ಪ್ರಶಸ್ಥಿ ಪ್ರದಾನ ಮತ್ತು ಅಧ್ಯಕ್ಷತೆ : 
ಡಾ. ಹೆಚ್‌ ಎಸ್‌ ವೆಂಕಟೇಶ ಮೂರ್ತಿ 
ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನವು ವಾರ್ಷಿಕವಾಗಿ ನೀಡುವ 
ಸೂವೆಂ ಅರಗ ವಿಮರ್ಶಾ ಪ್ರಶಸ್ತಿಗಾಗಿ ಕೃತಿಗಳನ್ನು 


ಆಹ್ವಾನಿಸಿದ್ದು ಹತ್ತು ಸಾವಿರ ರೂಪಾಯಿ ನಗದು ಹಾಗೂ 


ಸ್ಮರಣಿಕೆಗಳನ್ನು ಒಳಗೊ೦ಡಿರುವ 2014 ನೆಯ ಸಾಲಿನ 
ಮೊದಲ ಆವೃತ್ತಿಯಾಗಿ ಪ್ರಕಟವಾಗಿರುವ ಕನ್ನಡದ ಶ್ರೇಷ್ಠ 
ವಿಮರ್ಶಾ ಕೃತಿಯೊಂದಕ್ಕೆ ನೀಡಲಾಗುವ ಈ ಪ್ರಶಸ್ತಿಗಾಗಿ 
26ಕ್ಕೂ ಹೆಚ್ಚು ಕೃತಿಗಳು ಬ೦ದಿದ್ದು ಅವುಗಳ 
ಮೌಲ್ಯಮಾಪನದ ಹೊಣೆಗಾರಿಕೆಯನ್ನು 
ಶ್ರೇಷ್ಠ ವಿದ್ವಾಂಸರಿಗೆ ವಹಿಸಲಾಗಿದೆ. 


ಹಸ್ತಪ್ರತಿ ವಿಭಾಗ 


ಹಸ್ತಪ್ರತಿ ವಿಭಾಗವು ಪ್ರತಿಷ್ಠಾನದಲ್ಲಿ ಸತತವಾಗಿ 
ಕಾರ್ಯನಿರತವಾಗಿರುತ್ತದೆ. ನಮ್ಮಲ್ಲಿರುವ ಅಪಾರ ಸಂಖ್ಯೆಯ 
ಹಸ್ತಪತಿಗಳಿಗೆ ಸಂಬಂಧಿಸಿದಂತೆ ಹಲವಾರು ಚಟುವಟಿಕೆಗಳನ್ನು 
ನಿರಂತರವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. 2015ರ ಫೆಬ್ರವರಿ 
ಹಾಗೂ ಮಾರ್ಚ್‌ ತಿಂಗಳುಗಳಲ್ಲಿ 21 ಗಂಥಗಳ ಶುಷ್ಕ 
ಶುದ್ದೀಕರಣ, 55 ಗಂಥಗಳಿಗೆ ತೈಲ ಲೇಪನ, 16 ಗಂಥಗಳಿಗೆ 
ಮಸಿ ಲೇಪನ, 64 ಗಂಥಗಳಲ್ಲಿ ಪತ್ರಗಳ ಜೋಡಣೆ ಮತ್ತು 
ಸ್ಕಾನ್‌ ಮಾಡಲು ಸಿದ್ಧಪಡಿಸಿರುವುದು, 85 ಗಂಥಗಳನ್ನು 
ಸ್ಕಾನ್‌ ಮಾಡಿರುವುದು, 114 ಗ್ರಂಥಗಳಿಗೆ ಸೂಚಿಗಳನ್ನು 
ತಯಾರಿಸಿರುವುದು, 23 ಗಂಥಗಳಿಗೆ ಅಟ್ಟೆ ಕಟ್ಟರುವುದು ಮತ್ತು 
3 ಗಂಥಗಳಿಗೆ ಬಟ್ಟೆ ಕಟ್ಟಿರುವುದು ಈ ಎಲ್ಲಾ ಕೆಲಸಗಳನ್ನು 
ಮಾಡಿರಲಾಗಿರುತ್ತದೆ. ಇಬ್ಬರು ಮೂವರು ಸಿಬ್ಬಂದಿಗಳು ಹಾಗೂ 
ಕೆಲ ಸ್ವಯಂಪ್ರೇರಿತರ ಶ್ರಮದಿಂದ ಈ ಚಟುವಟಿಕೆಗಳನ್ನು 
ಸಾಧಿಸಲಾಗಿದೆ.ಮಾನ್ಯ ಸದಸ್ಯರಿಗೆ ತಿಳಿದಿರಬಹುದಾದಂತೆ 
ಹಸ್ತಪ್ರತಿಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಅತ್ಯುತ್ತಮ 
ರೀತಿಯಲ್ಲಿ ನಡೆಸುತ್ತಿರುವ ಸಂಸ್ಥೆಗಳ ಪೈಕಿ ನಮ್ಮ ಪ್ರತಿಷ್ಠಾನ 
ಒಂದು ಪ್ರಮುಖ ಸಂಸ್ಥೆಯಾಗಿರುತ್ತದೆ. 


ಸವ್ಯ ಸ್‌ ಶೌಷ್ಠಸ] 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿ 


A ಹ ತ ಉಪನ್ಯಾಸ 


ದಿನಾಂಕ 16ನೇ ಏಪ್ರಿಲ್‌ 2015ರಂದು ಕೆಪಿ ರಾವ್‌ 
ದತ್ತಿಉಪನ್ಯಾಸವನ್ನು ಶ್ರೀ ಶೈಲೇಶ ಚಂದಗುಪ್ತಾ ರವರು “ಮಾಧ್ಯಮ 


ಕ್ಷೇತ್ರದ ವಿಕಲ್ಪಗಳು"ಎಂಬ ವಿಷಯದ ಬಗ್ಗೆ ನೀಡಿದರು.ತಮ್ಮ 


ಪತ್ರಕರ್ತ ಜೀವನದ ಅನುಭವಗಳು ಹಾಗೂ ಸುದ್ದಿ ಮಾಧ್ಯಮ 


ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಕಳೆದ 25 ವರ್ಷಗಳಲ್ಲಿ ಸುದ್ದಿ 


ಮಾಧ್ಯಮ ಕ್ಷೇತ್ರದಲ್ಲಿ ಆಗಿರುವ ಬೆಳವಣಿಗೆಗಳು ಹಾಗೂ ಅದರ 
ಜೊತೆಗೆ ಬಂದಿರುವ ಆತಂಕಕಾರಿ ಬದಲಾವಣೆಗಳ ಬಗ್ಗೆ ಆಳವಾದ 
ವಿಶ್ಲೇಷಣೆ ಹಾಗೂ ಆತಂಕಗಳನ್ನು ಮಂಡಿಸಿ ಅನೇಕ 
ಉದಾಹರಣೆಗಳನ್ನು ನೀಡಿ ಸವಿಸ್ತಾರವಾಗಿ ವಿವರಿಸಿದರು. ಶ್ರೀ 
ಕೆಪಿ ರಾವ್‌ ರವರ ಮಗಳು ಕೆಪಿ ರಾವ್‌ ದತ್ತಿ ನಿಧಿ ಸ್ಥಾಪಕಿ 
ಶ್ರೀಮತಿ ಪ್ರಭಾ ಮೂರ್ತಿಯವರು ತಮ್ಮ ತಂದೆಯವರು 


ಒಂದನೇ ಪುಟದಿಂದ 


ಪ್ರಶಸ್ತಿಯನ್ನು ಸ್ವೀಕರಿಸಿದ ಶ್ರೀಮತಿ ಸುನಂದ ದತ್ತಿ ಸ್ಥಾಪಕಿ 
ಡಾ. ವಿಜಯಾ ಸುಬ್ಬರಾಜ್‌, ಶ್ರೀ, ರಾಮಚಂದ್ರ ಹಾಗೂ 
ಪ್ರತಿಷ್ಠಾನದವರಿಗೆ ಧನ್ಯವಾದಗಳನ್ನು ತಿಳಿಸಿ ಅವರು ಪ್ರಶಸ್ತಿಗಳು 
ಆಭರಣಗಳಿದ್ದಂತೆ. ಇಂತಹ ಆಭರಣಗಳನ್ನು ಸ್ನೇಹಿತರು ಹಾಗೂ 
ಅಭಿಮಾನಿಗಳು ತೊಡಿಸಿ ಪ್ರೋತ್ಸಾಹಿಸುತ್ತಾರೆ.ಇದನ್ನು ಪಡೆದ 
ನಂತರ ತನ್ಮಯತೆಯಿಂದ ಬರವಣಿಗೆಯನ್ನು ಮುಂದುವರೆಸಲು 
ಇವುಗಳನ್ನು ಕಳಚಿ ಸದ್ಯಕ್ಕೆ ಮರೆಯಬೇಕಾಗುತ್ತದೆ ಎಂದು 
ಹೇಳಿದರು. 


ಕಾರ್ಯಕ್ರಮದ ಮೊದಲಿಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ 
ಪ್ರತಿಷ್ಠಾನದ ಅಧ್ಯಕರಾದ ಪ್ರೊ.ಪಿವಿ ನಾರಾಯಣ ಅವರು 
ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಕಾರ್ಯ ಚಟುವಟಿಕೆಗಳನ್ನು 
ವಿವರಿಸಿ ಪ್ರಶಸ್ತಿಯ ಪುರಸ್ಕೃತರನ್ನು ಆಯ್ಕೆ ಮಾಡುವ 
ಪಾರದರ್ಶಕ ವಿಧಾನವನ್ನು ವಿವರಿಸಿದರು. 


ಈ ಪ್ರಶಸ್ತಿಯ ತೀರ್ಪುಗಾರರಾಗಿ ಪುರಸ್ಕೃತರನ್ನು ಆಯ್ಕೆ 
ಮಾಡಲು ಸೂಚಿಸಿದ ಪ್ರೊರಾಮರಾವ್‌ ಕುಲಕರ್ಣಿಯವರು 


[ಬ.ಎಫ್ಟಾ, ಸಕಕ ಶ್ರೆತೆಷ್ಠಾಸ್ಯ 


ಸ್ಲಾನದಲ್ಲ ಏಪ್ರಿಲ್‌ 2015 ತಿಂಗಳಿನಲ್ಲಿ ನಡೆದ ಕಾರ್ಯಕ್ರಮಗಳು 


ಮೇ ೨೦೧೫ 


ವಕೀಲರಾಗಿದ್ದರು.ಅವರಿಗೆ ಮಾಧ್ಯಮ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿ 
ಹೊಂದಿದ್ದರು. ಎಂದು ದತ್ತಿ ನಿಧಿಯ ಸ್ಥಾಪನೆಯ ಹಿನ್ನ ಲೆಯನ್ನು 
ವಿವರಿಸಿದರು. ಅಧ್ಯಕ್ಷ ಕ್ಷತೆಯನ್ನು ಬಿ.ಎಂ. ಶೀ ಸ್ಮಾರಕ ಪ್ರತಿಷ್ಠಾನದ 
ಅಧ್ಯಕ್ಷರಾದ ಡಾ. ಪಿ.ವಿ. ಮ ಸಿದ್ದರು. 


ತಾವು ಸ್ಪತಹ ಮಾರುಕಟ್ಟೆಯಲ್ಲಿ ಹಲವಾರು ಮಹಿಳಾ ಲೇಖಕಿಯರ 
ಪುಸ್ತಕಗಳನ್ನು ಖರೀದಿಸಿ ಅಧ್ಯಯನ ಮಾಡಿ ನಂತರ ತಮ್ಮ 
ಜೊತೆಗಾರ ತೀರ್ಪುಗಾರರ "ಜೊತೆ ಚರ್ಚೆ ಮಾಡಿದ್ದನ್ನು 
ನೆನಪಿಸಿಕೊಂಡು ಶ್ರೀಮತಿ ಸುನಂದ ಕಡಮೆ ಅವರ ಸಾಹಿತ್ಯದಲ್ಲಿ 
ಉತ್ತಮ ಅಂಶಗಳ ಉದಾಹರಣೆಗಳನ್ನು ತಿಳಿಸಿದರು. 


ತಮ್ಮ ಪಾಡಿಗೆ ತಾವು ಸಾಹಿತ್ಯ ರಚಿಸುತ್ತಿರುವ, ನಿಜವಾದ 
ಬರಹದ *ತುಡಿತವಿರುವ ಹೊಸ "ಲೇಖಕಿಯರಿಗೆ ಪ್ರಶಸ್ತಿ 
ನೀಡಬೇಕೆಂಬುದು ತನ್ನ ಆಸೆಯಾಗಿದ್ದು ಆಯ್ಕೆ ಸಮಿತಿಯವರು 
ಒಮ್ಮತದಿಂದ ಶ್ರೀಮತಿ ಸುನಂದ ಅವರನ್ನು ಆಯ್ಕೆ ಮಾಡಿರುವುದು 
ತಮಗೆ ಸಂತಸ ತಂದಿದೆ ಹಾಗೂ ತನ್ನ ಹೆಸರಿನ ಪ್ರಶಸ್ತಿ ಆತ್ಯಂತ 
ಸೂಕ್ತ ವ್ಯಕ್ತಿಗೆ ಸಂದಿದೆ ಎಂದು ದತ್ತಿ ನಿಧಿ ಸ್ಥಾಪಕಿ ಡಾ. ವಿಜಯಾ 
ಸುಬ್ಬರಾಜ್‌ ರವರು ಹೇಳಿದರು. 


ಗೌರವ ಕಾರ್ಯದರ್ಶಿ ಪ್ರೊ.ಅಬ್ದುಲ್‌ ಬಶೀರ್‌ ಎಲ್ಲರನ್ನೂ 
ಸ್ವಾಗತಿಸಿ ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ಗೌರವ 
ಕಾರ್ಯದರ್ಶಿ ರವೀಂದನಾಥ್‌ ವಂದನಾರ್ಪಣೆ ಮಾಡಿದರು. 


ಕನ್ನಡ ಸಂಸ್ಕೃತಿ ದರ್ಶನ ಕಾರ್ಯಕ್ರಮ ಮಾಲೆ 
ಸಾಕ್ಷ್ಯಚಿತ್ರ ಪ್ರದರ್ಶನ 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಹೊಸ ಕಾರ್ಯಕ್ರಮವಾದ 
ಈ ಕಾರ್ಯಕ್ರಮದಲ್ಲಿ ಮೊದಲನೇ ಕಾರ್ಯಕ್ರಮವನ್ನು 16ನೇ 
ಏಪ್ರಿಲ್‌ 2015 ರಂದು ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದಲ್ಲಿ ಇತ್ತೀಚೆಗೆ 
ಅಳವಡಿಸಲಾಗಿರುವ ನೂತನ ಪ್ರೊಜೆಕ್ಟರ್‌ ಮೂಲಕ “ಕರ್ನಾಟಕದ 
ಭೌಗೋಳಿಕ ವಿಸ್ಮಯಗಳು” ವಿಡಿಯೋ ಚಿತ್ರದ ಎರಡು 
ಭಾಗಗಳನ್ನು ಪ್ರದರ್ಶಿಸಲಾಯಿತು.ಬಹು ಜನರಿಗೆ ಅಪರಿಚಿತವಾದ 
ಹಲವಾರು ಆಸಕ್ತಿದಾಯಕ ವಿಷಯಗಳನ್ನು ಒಳಗೊಂಡ ಈ 
ಸಾಕ್ಷ್ಯಚಿತ್ರ ಸಭಿಕರನ್ನು ಬೆರಗುಗೊಳಿಸಿತು. 


ಗಣ್ಯ ವ್ಯಕ್ತಿ ಕಿಗಳ ಭೇಟಿ 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಚಟುವಟಿಕೆಗಳಲ್ಲಿ ನಾಡಿನ 
ಹಲವಾರು ಗಣ್ಣ ವ್ಯಕ್ತಿಗಳು ಆಸಕ್ತಿ ವಹಿಸುತ್ತಿರುವುದು ಎಲ್ಲರಿಗೂ 
ತಿಳಿದ ವಿಷಯ. ತಮ್ಮ ಬಿಡುವಿಲ್ಲದ ಕೆಲಸಗಳ ನಡುವೆಯೂ 
ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಕಾರ್ಯಕ್ರಮಗಳು ಹಾಗೂ 
ಚಟುವಟಿಕೆಗಳಲ್ಲಿ ಭಾಗವಹಿಸಲು ಹಲವು ಗಣ್ಯ ವ್ಯಕ್ತಿಗಳು 
ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನಕ್ಕೆ ಭೇಟ ನೀಡುವುದರಿಂದ 
ಪ್ರತಿಷ್ಠಾನದ ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ 
ಪ್ರೋತ್ಸಾಹ ದೊರಕುತ್ತಿದೆ. 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಣಾ ನದ ಹಿತೈ ಷಿಗಳೂ ಹಾಗೂ 
ಆಪ್ತರಾದ ಶತಾಯುಷಿ ಪೊ. ಜಿ.ವಂಕಟಸುಬ್ಬಯ್ಯರವರು ಕೆಪಿ 
ರಾವ್‌ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಎಲ್ಲಾ 
ಸಭಿಕರಿಗೂ ಹಾಗೂ ಪ್ರತಿಷ್ಠಾನದ ಬಳಗದವರಿಗೂ ಸ೦ತಸವನ್ನು 
ನೀಡಿತು. 


ಶ್ರೀಮತಿ ಮಂಜುಳಾ ರವರು ಕೆಲವು 


ಡಾ, ಸುಧಾ ಮೂರ್ತಿಯವರಿಂದ ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾ ಷ್ಠಾನಕ್ಕೆ 
ರೂ. ಹತ್ತು ಲಕ್ಷ ಮೊತ್ತದ ಕೊಡುಗೆ 


ದಿನಾಂಕ 17ನೇ ಏಪ್ರಿಲ್‌ 2015 ರಂದು ಸುಪಸಿದ್ದ 
ಲೇಖಕಿ, ಕನ್ನಡ ಅಭಿಮಾನಿ ಡಾ, ಸುಧಾ ರಜ! 
ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನಕ್ಕೆ ಭೇಟಿ ನೀಡಿ ಇನ್ಫೊಸಿಸ್‌ 
ಫೌಂಡೇಶನ್‌ ವತಿಯಿಂದ 'ಪ್ರಕಟಿಸಲಾಗಿರುವ ವಿಶ್ವದ '್ರಷ್ಠ 
ಕೃತಿಗಳ ಇಂಗ್ಲೀಷ್‌ ಅನುವಾದ ಕೃತಿಗಳು ಹಾಗೂ ಇತರ 
ಗಂಥಗಳನ್ನು ಬಿ.ಎಂ.ಶ್ರೀ ಸ್ಮಾರಕ' ಪ್ರತಿಷ್ಠಾ ನಕ್ಕೆ ಕೊಡುಗೆ 
ನೀಡಿದರು. 


ಕೊಡುಗೈ ದಾನಿಯಾದ ಅವರು ಬಿ.ಎಂ.ಶ್ರೀ ಸ್ಮಾರಕ 
ಪ್ರತಿಷ್ಠಾನದಅಗತ್ಯಗಳನ್ನು ಪದಾಧಿಕಾರಿಗಳಿಂದ ಕೂಲಂಕಷವಾಗಿ 
ವಿಚಾರಿಸಿಕೊಂಡು ಪ್ರತಿಷ್ಠಾನದ ಶಾಶ್ವತ ನಿಧಿಗೆ ರೂ.ಹತ್ತು 
ಲಕ್ಷ ಮೊತ್ತವನ್ನು ದಾನವಾಗಿ ಕೊಡುವ ಜವಾಬ್ದಾರಿ 


ವಹಿಸಿಕೊಂಡು ಕೂಡಲೇ ಆ ಬಗ್ಗೆ ಕ್ರಮವನ್ನೂ 
ಕೈಗೊಂಡಿರುತ್ತಾರೆ. 
po] 
ಹ ರಾಂ ರ್ಲಿಣಾ ೪ ಷಂ 
ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನವು ಡಾ.ಸುಧಾ 


ಮೂರ್ತಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತದೆ. 
ಪ್ರತಿ ತಿಂಗಳ ಸಿರಿಸಂಗೀತ ದಿನಾಂಕ 25ನೇ ಏಪ್ರಿಲ್‌ 2015 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾ ನದ ಪ್ರತಿ ತಿಂಗಳ ಸಿರಿಸಂಗೀತ 
ಕಾರ್ಯಕ್ರಮದಡಿಯಲ್ಲಿ ಶ್ರೀಮತಿ ಹಾ.ವಿ. ಮಂಜುಳಾ 
ಶಿವಾನಂದಾ ಮತ್ತು ಸಂಗಡಿಗರುಕನ್ನಡದ ಮಹಿಳಾ 
ಲೇಖಕೀಯರು ರಚಿಸಿದ ಗೀತೆಗಳ ಗಾಯನ ನಡೆಸಿಕೊಟ್ಟರು.ಸ್ಪತಹ 
ಸುಮಾರು 15 ಪುಸ್ತಕಗಳನ್ನು ರಚಿಸಿರುವ ಲೇಖಕಿಯಾಗಿದ್ದು, 
ಕರ್ನಾಟಕ ಲೇಖಕೀಯರ ಸಂಘದ ಪದಾಧಿಕಾರಿಯಾಗಿದ್ದ 
ಸ್ವರಚಿತ ಗೀತೆಗಳನ್ನೂ 
ಸಂಯೋಜನೆ ಮಾಡಿ 


ಸೇರಿಸಿ ಈ ಎಲ್ಲಾ ಗೀತೆಗಳಿಗೆ ಸ್ವರ 


ಅವುಗಳನ್ನು ಹಾಡಿದ್ದು ಒಂದು ವಿಶಿಷ್ಟ ಅನುಭವವನ್ನೇ 
ತಂದುಕೊಟ್ಟಿತು. 


@ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 
ಎಂವಿ.ಶೀ, ಸ್ಥಾತಕೋತ್ತದ ಸಂಶೋಧನ ಕೇಂದ್ರ 
ಬಿಎಂಶ್ರೀ ಕಲಾಭವನ 2ನೇ ಮುಖ್ಯರಸ್ತೆ ನರಸಿಂಪರಾಜ ಕಾಲೋನಿ 
ಬೆಂಗಳೂರು-೫೬೦ ೦೧೯, ದೂರಡಾಣಿ : ೨೬೬೧೫೫೭ ೩೬೬೭೬ 
pe ಇ 
ತಿಂಗಳ ಮುಕ್ತ ಸಂಸ್ಕೃತಿ ಚಿಂತನೆ 
ಉದುರು ಟ್‌ if * 
ನಾಂ : ೯-೫-೨೦೧೫ ತನಿದಾರ ಸಂಡೆ ೬-೦೦ಕ್ಕೆ 
ಸ್ಥಳ : ಶಾ. ಬಾಲೂರಾವ್‌ ಮಾತಿನ ಮನ್ನೆ ಬಿ.ಎಂ.ಶ್ರೀ. ಕಲಾಭವನ 


ಚಾಲನೆ 


ಪ್ರೊ ಕೆ.ಎಸ್‌. ಮಧುಸೂದನ 
ನಿವ್ಠತ್ತ ಕನ್ನಡ ಪ್ರಾಧ್ಯಾಪಕು,ೆ ಓಂ ಸುತ್ನಿತಿ ಜಯಾರ 


ಹರ್ವಲಿಗೂ ಸುಣಷ್ಪಗತ 


ಎ. ನಾರಾಯಣ Ra Ae 
ಷಾಹಿ (2. ? ಪ್ರೋ ಎಂ. ಎಂಕ್‌, ಕೃಷ್ಣಯ್ಯ 
ಟೆ” ಕೌರಡಾಧ್ವಾರು 
ಹೊ ಬೆ. ಅಬ್ಬುಲ್‌ ಬಷೀರ್‌ 
ಶ್ರೀ ಜಿ ಆರ್‌. ರವೀಂದ್ರಕಾಶ್‌ 
ಗೇ ಕಾರ್ಕರರ್ಶಿಗಳು 


ಹೀ ಎಂ.ಎಸ್‌ ರಾಮಷನಸಾದ್‌ 
fhe ಕೋರಾಧಿಉಾರಿಗಳು 


ತ್ರಿ 


Fhe ಹಾ ರ — 
ಬ.ಐಂಿ.ಪೀ. ಸ್ಮಾರಕ ಪ್ರತಿಷ್ಠಾನ 
ಎ೦ ವೀ. ಸ್ನಾತರ್ಕೊತ್ತರ ಸಂಶೋಧನ ಕೇಂದ್ರ 
2ಎಂಶ್ರೀ ಕಲಾಭವನ ೩ನೇ ಮುಖ್ಯರಸ್ತೆ ಮಸಿಯರಾಜ ಕಾಲನ 
ಬೆಲಸೂಿರು-8೩೦ ೦೧೫, ದೂರವಾಗಿ : NTL ೨೬೬ರ,೭೩೩ 
ಡಾ ೩೦, ಗಂಡನ ಮೆತ್ತೆ ಡಾ ಜಬ್‌, ಸರಸಂಹಾಟಾರ್‌ 
ದತ್ತ ಕಾಂ್ಯಸ್ತಮ 


11 ದಿನಾಂಕ : ೨೧-೫-೨೦೧೫ ಗುರುವಾರ ಸಂಚ ೬-೦೦4 [1 
೫ ಸ್ಥಳ : ಎಂವಿಸೀ. ಸಭಾಂಗಣ, ಬಿ.ಎಂ.ಶ್ರೀ. ಕಲಾಭವನ 


ಉಪನ್ಯಾಸಕರು 
ಶ್ರೀ ಸೂರ್ಯಪ್ರಕಾಶ್‌ ಪಂಡಿತ್‌ 
ಪುರವಣಿ ಸಂಪಾದಕರು, ವಿಜಯವಾಣಿ 
ವಿಷಯ 
"ರಾಜಕಾರಣ ಮತ್ತು ಧರ್ಮ” 
ಅಧ್ಯಕ್ಷತೆ 
ಡಾ| ಪಿ. ವಿ. ನಾರಾಯಣ 
ಅಧ್ಯಕ್ಷರು. ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠುರ 
MEO WS 


ಶೊ ಪಿಂ. ಎಟ್‌ ಕೃಷ್ಣಯ್ಯ 
ಗೌೊವಾಧ್ಯಕಾ 


ಪ್ರೊ ಜಿ. ಅಬ್ದುಲ್‌ ಬಷೀರ್‌ 
ಶ್ರೀ ಜ. ಆರ್‌. ರವೀಂದ್ರನಾಥ್‌ 


ಗ ಇದ್ದವನು ಗೆಇ ಕೋಶಾಧಿಕಾರಿ: 


[ಪಿ.ಎಂತ್ರೀ. ಸ 


ಶ್ರೀ ಎಂ.ಎಸ್‌. ರಾಮಪ್ರಸಾದ್‌ |". 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 
ಎಂವಿಷೀ ಸ್ನಾತಕೋತ್ತರ ಸಂಶೋಧನ ಕೇಂದ್ರ 


ವಿಎಂಶೀ ಕಲಾಭವನ ಸರ ಮುಖ್ಯರಸ್ತೆ ವರಸಿಯರಾಡಿ ಕಾಲೋನಿ 


ಬೆಜಸೂಡಿ-೫೩,2 ೦೧8, ರೂರವಾಣೆ : ನಟ SULA 


ಕನ್ನಡ ಸಂಸ್ಣೃತಿ ದರ್ಶನ 
ಸಾಕ್ಷ್ಯಶೆಟ್ರ ಪ್ರರರ್ಶನ 


ದಿನಾಂಕ : 
೨೦-೫-೨ರಿ೧೫ ಬುಧವಾರ ಸಂಜೆ ಓ-೦೦ಕ್ಕೆ 


ಸ್ಥಳ g 
ಎಂವಿಸೀ ಸಭಾಂಗಣ, ಬಿ.ಎಂ.ಶ್ರೀ. ಕಲಾಭವನ 


ಸರ್ವರಿಗೂ ಸುಸ್ಟಾಗತ 


ಡಾಪಿ ವಿ ಪಾರಾಯಣ ಪ್ರೊ ಏಂ. ಎಟ್‌ ಕೃಷ್ಣಯ್ಯ 
ಅತ್ಮ ಗೌಂದಾಧ್ಯಕಿಯ 
ಪ್ರೊ ಜಿ. ಅಬ್ದುಲ್‌ ಬಹೀರ್‌ Ce 
ಶ್ರೀ ಬಿ. ಆರ್‌. ರವೀಂದ್ರನಾಥ್‌ ಚೌ ಪಾನ 
ಜೊ ಶಾಲ್ಕರಿರ್ಶಿಗಳು ಮಾಸ ಸಾತ 


[ನ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 
ಎಂ.ದಿಸೀ, ಸಾತಕೋತ್ತರ ಸಂಶೋಧನ ಕೇಂದ್ರ 


ಐಿ.ಎಂ.ತ್ರೀ ಕರಾಥವಾ, ಸಿರಿ ಮುಖ್ಯರಸ, ನರಷಿಂತರಾಜಿ ಕಾಲೋ, 
ಬೆಂಗಳೂರು-೫೬೦ ೨೧೯, ಹೂರಹಾಣೆ : ೨೬೧೫೮೭ ೨೬೭೭೩ 


“ಸಿರಿ ಸಂಗೀತ” 
ತಿಂಗಳ ಸಾಂಸ್ಕೃತಿಕ ಕಾರ್ಯಕ್ರಮ 
ದಿನಾಂಕ : ೩೦-೬-೨೦೧೫ ಶನಿವಾರ ಸಂಜೆ ೬-೦೦ಕ್ಕೆ 
ಸ್ಥಳ : ಎಂವಿಸೀ ಸಭಾಂಗಣ, ಬಿಎಂಶ್ರೀ ಕಲಾಭವನ 
“ದೇವರನಾಮ' 
ಗಾಯಕರು : 
ಕು॥ ಕೃತ್ತಿಕಾ ತ್ಯಾಗರಾಜನ್‌ 


ಖ್ಯಾತ ಗಾಯಕರು 
ಹರ್ವಲಿಗೂ ಹುಣಷ್ಟಗತ 


ಡಾ| ಪಿ. ವಿ. ನಾರಾಯಣ 
ಹ್‌ 
ಪ್ರೊ ಜೆ ಅಸ್ಬುಲ್‌ ಬಹೀರ್‌ 
ತ್ರೀ ವಿ. ಆರ್‌. ರವೀಂದ್ರಕಾಫ್‌ ೫" 
ಗೌಣ ಕಾರ್ಯದರ್ಶಿಗಳು 


ಜೊ ಎಂ. ಎಡ್‌. ಕೃಷ್ಣಯ್ಯ 
ಗೇರಪಾದ್ಬರು 

ಎಂ.ಎಸ್‌. ರಾಮಪ್ಪಣಾದ್‌ 

ಕಾಗ 


ಬಿ.ಎಂ.ಶ್ರೀ 
ಸ್ಮಾರಕ 
ಪ್ರತಿಷ್ಠಾನದ 
ಜಾಲತಾಣ 
vwwbmshirlorg 


ಬಿ.ಎಂ.ಶ್ರೀ 
ಸ್ಮಾರಕ ಪ್ರತಿಷ್ಠಾನದ 
ಜಾಲತಾಣವನ್ನು 
ಪುನರ್‌ 
ರೂಪಿಸಲಾಗಿರುತ್ತದೆ. 
ಕನ್ನಡ ಗಣಕ ಪರಿಷತ್ತು 
ಬಿ.ಎಂ.ಶ್ರೀ ಸ್ಮಾರಕ 
ಪ್ರತಿಷ್ಠಾನದ 
ಜಾಲತಾಣವನ್ನು 
ನವೀಕರಿಸುವ 
ಕೆಲಸವನ್ನು 
ಪ್ರಾರಂಭಿಸಿದ್ದು 
ಈಗಾಗಲೇ ಹಲವಾರು 
ನೂತನ ಸೌಲಭ್ಯಗಳನ್ನು 
ಅಳವಡಿಸಿರುತ್ತಾರೆ. 
ಬಿ.ಎಂ.ಶ್ರೀ ಸ್ಮಾರಕ 
ಪ್ರತಿಷ್ಠಾನದ ಜಾಲತಾಣ 
ವಿಶ್ವದಾದ್ಯಂತ ಕನ್ನಡ 
ಅಧ್ಯಯನ ಮಾಡುವ 
ಎಲ್ಲರಿಗೂ ಉತ್ತಮ 
ಸಂಪನ್ಮೂಲಗಳ 
ಕಣಜವಾಗಿರುವಂತೆ 
ಮಾಡಲು ವಿಶೇಷ 
ಶ್ರಮ ವಹಿಸಲಾಗುತ್ತಿದೆ. 
ಶೀಘ್ರದಲ್ಲಿ ಹಲವಾರು 
ನೂತನ ಶೈಲಿಯ 
ಸೌಲಭ್ಯಗಳನ್ನು ಈ 
ಜಾಲತಾಣದಲ್ಲಿ 
ಕಾಣಬಹುದು. 


ಶಾಶ್ವತ ನಿಧಿ 
ಸಾಹಿತ್ಯಾಸಕ್ತರಲ್ಲಿ ಒಂದು ಬಿನ್ನಹ 


ಪ್ರತಿಷ್ಠಾನದ ಮುಂದೆ ಹಸ್ತಪ್ರತಿಗಳ ರಕ್ಷಣೆ, ಡಿಜಿಟೀಕರಣ 
ಮತ್ತು ಅಧ್ಯಯನ, ಮಾಧ್ಯಮ ಕನ್ನಡ ಬರವಣಿಗೆಯ ಬಗೆಗಿನ 
ಸ್ನಾತಕೋತ್ತರ ಡಿಪ್ಲೊಮ ತರಗತಿಗಳನ್ನು ನಡೆಸುವುದು, ನಮ್ಮ 
ಹಿರಿಯ ಸಂಶೋಧಕರ ಬಗ್ಗೆ ಸಾಕ್ಷ್ಯಚಿತ್ರಗಳನ್ನು ತಯಾರಿಸುವ 
ಯೋಜನೆ, ಮೌಲಿಕ ಪುಸ್ತಕಗಳ ಪ್ರಕಟಣೆ , ಹಳಗನ್ನಡದ 
ವಿಶೇಷ ಅಧ್ಯಯನಕ್ಕಾಗಿ ವಿಶೇಷ ಕಾರ್ಯಕ್ರಮಗಳನ್ನು 
ರೂಪಿಸುವುದುಇ೦ಂತಹ ಹಲವಾರು ಯೋಜನೆಗಳು ಮುಂದಿವೆ. 


ಇವಕ್ಕೆಲ್ಲ ಹಣದ ಆವಶ್ಯಕತೆ ಇದೆ. 


ಈ ದಿಸೆಯಲ್ಲಿ ಪ್ರತಿಷ್ಠಾನವು ಒ೦ದು ಶಾಶ್ವತ ನಿಧಿಯನ್ನು 
ಸ್ಥಾಪಿಸುವ ಆಲೋಚನೆಯಲ್ಲಿದೆ.ಈ ನಿಧಿಯ ಮೇಲಿನ ಬಡ್ಡಿ 
ಹಣದಿಂದ ನಮ್ಮ ಮುಂದಿನ ಯೋಜನೆಗಳನ್ನು 
ಕಾರ್ಯಗತಗೊಳಿಸುವುದು ನಮ್ಮ ಉದ್ದೇಶವಾಗಿರುತ್ತದೆ.ನಮ್ಮ 
ಉದ್ದೇಶ ಸಾಕಾರಗೊಳ್ಳಲು ತಮ್ಮಂತಹ ಉದಾರಿಗಳ ನೆರವು 


ಅಗತ್ಯ. 
ತಮ್ಮಲ್ಲಿ ವಿಶೇಷವಾಗಿ ಮಾಡುವ ಮನವಿಯೆಂದರೆ, ತಾವು 
ಉದಾರವಾಗಿ ದಾನದ ರೂಪದಲ್ಲಿ ನಮ್ಮ ಸಂಸ್ಥೆಗೆ ಧನಸಹಾಯ 


ಮಾಡಬೇಕೆಂದು ತಮ್ಮನ್ನು ಕೋರುತ್ತೇವೆ. ತಮ್ಮಂತಹವರು ನಮ್ಮ 
ಚಟುವಟಿಕೆಗಳಿಗೆ ಬೆ೦ಬಲ ನೀಡಿದಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರ 
ಮತ್ತಷ್ಟು ಶೀಮಂತವಾಗಲು ಸಾಧ್ಯವಾಗಬಹುದಾಗಿರುತ್ತದೆ. 


ತಾವು ದತ್ತಿನಿಧಿಗಳನ್ನು ಸ್ಥಾಪಿಸುವ ಮೂಲಕ, ಶಾಶ್ಚತ 
ನಿಧಿಗೆ ಉದಾರವಾಗಿ ಧನಸಹಾಯ ಮಾಡುವುದರ ಮೂಲಕ. 
ಪ್ರತಿಷ್ಠಾನದ ಪ್ರಕಟಣೆಗಳನ್ನು ಖರೀದಿಸುವುದರ ಮೂಲಕ, 
ಪ್ರತಿಷ್ಠಾನದ ಪ್ರಕಟಣೆಗಳ ಪ್ರಾಯೋಜಕತ್ವವನ್ನು ವಹಿಸಿಕೊಳ್ಳುವುದರ 
ಮೂಲಕ ಹಲವು ವಿಧಗಳಲ್ಲಿ ನಮ್ಮ ಜೊತೆ ಕೈ 
ಜೋಡಿಸಬಹುದಾಗಿರುತ್ತದೆ. 


ಪ್ರತಿಷ್ಠಾನಕ್ಕೆ ನೀಡುವ ನಿಧಿಯ ಮೊಬಲಗಿನ ಮೇಲೆ ಭಾರತ 
ಸರ್ಕಾರದ ಆದಾಯ ತೆರಿಗೆ ಕಾನೂನಿನ "80 ಜಿ' ಅನ್ವಯ 
ತೆರಿಗೆ ವಿನಾಯಿತಿ ದೊರೆಯುತ್ತದೆ. 


ತಾವು ತಮ್ಮ ಕಾಣಿಕೆಗಳನ್ನು ಚೆಕ್‌/ಡಿಡಿ ಮೂಲಕ ಪ್ರತಿಷ್ಠಾನದ 
ಹೆಸರಿನಲ್ಲಿ ಪ್ರತಿಷ್ಠಾನದ ವಿಳಾಸಕ್ಕೆ ರವಾನಿಸಬಹುದು. 


ಶಾಶ್ವತ ನಿಧಿಗೆ ಏಪ್ರಿಲ್‌ 2015 ರಲ್ಲಿ ರೂ. 5000/- 
ಅಥವಾ ಹೆಚ್ಚು ಕಾಣಿಕೆ ನೀಡಿರುವವರ ಪಟ್ಟಿ 


ಡಾ. ರಮಾಮಣಿ ರೂ. 25000/- 


ಡಾ॥ ಸುಧಾಮೂರ್ತಿ ರೂ. 10,00,000/- 


ದಿನಾಂಕ 17ನೇ ಏಪ್ರಿಲ್‌ 2015 ರಂದು ಸುಪ್ರಸಿದ್ದ ಲೇಖಕಿ, ಕನ್ನಡ ಅಭಿಮಾನಿ ಡಾ, ಸುಧಾ ಮೂರ್ತಿಯವರು ಬಿ.ಎಂ.ಶ್ರೀ 


ಸ್ಮಾರಕ ಪ್ರತಿಷ್ಠಾನಕ್ಕೆ ಭೇಟಿ ನೀಡಿದ್ದರು. 


ಮೇ ೨೦೧೫ 


ಪತಿಷಾನದ ಹೊಸ 


್‌ು ಅ 


ನಿಯತ ಕಾರ್ಯಕ್ರಮ 


"ಅಕ್ಕರ ಗೊಟ್ಟಿ' 
ತಿಂಗಳ ಮುಕ್ತ ಸಂಸ್ಕೃತಿ ಚಿಂತನೆ 
ಸ್ಥಳ : ಶಾ. ಬಾಲೂರಾವ್‌ ಮಾತಿನ ಮನೆ 
ಎರಡನೆಯ ಮಹಡಿ, ಬಿಎಂಶ್ರೀ ಪ್ರತಿಷ್ಠಾನ 


ಕಾರ್ಯಕ್ರಮದ ಸ್ವರೂಪ: 


1 ಇದು ಉಪನ್ಯಾಸ ಕಾರ್ಯಕ್ರಮವಲ್ಲ; ಪ್ರತಿಷ್ಠಾನವು 
ಯಾರನ್ನೂ ಅತಿಥಿಯಾಗಿ ಆಹ್ವಾನಿಸುವುದಿಲ್ಲ. 


2. ಸಂಸ್ಕೃತಿಗೆ ಸಂಬಂಧಿಸಿದ ಯಾವುದೇ ವಿಷಯದ ಬಗ್ಗೆ 
ಒಬ್ಬರು ಆಸಕ್ತರು ತಾವಾಗಿ ಹತ್ತು-ಹದಿನೈದು ನಿಮಿಷಗಳಲ್ಲಿ 
ತಮ್ಮ ವಿಚಾರವನ್ನು ಮಂಡಿಸುತ್ತಾರೆ: ಅದರ ವಿಷಯವಾಗಿ 
ಒಂದು ಗಂಟೆಯವರೆಗೂ ಚರ್ಚೆ ಮುಂದುವರಿಯುತ್ತದೆ; 
ಚರ್ಚೆಯಲ್ಲಿ ಆಸಕ್ತರಾದ ೦ಯಾರು ಬೇಕಾದರೂ 
ಭಾಗವಹಿಸಬಹುದು. 


3. ಯಾರು ಬೇಕಾದರೂ ತಮಗೆ ಸೂಕ್ತವೆನಿಸಿದ ವಿಷಯವನ್ನು 
ಚರ್ಚೆಗೆ ಮಂಡಿಸಬಹುದು; ಆದರೆ ಕನಿಷ್ಠ ಒಂದು ತಿಂಗಳ 
ಮುಂಚೆ ವಿಷಯವನ್ನು ಪ್ರತಿಷ್ಠಾನದ ಕಾರ್ಯದರ್ಶಿಗಳಿಗೆ 
ತಿಳಿಸಬೇಕು. ಚರ್ಚೆಯಲ್ಲಿ ಪಾಲುಗೊಳ್ಳುವವರಿಗಾಗಿ 
ಪ್ರತಿಷ್ಠಾನದ ಸೂಚನಾ ಫಲಕದಲ್ಲಿ ಹಾಗೂ ಪ್ರತಿ ತಿಂಗಳ 
ಮೊದಲಲ್ಲಿ ಪ್ರಕಟವಾಗುವ ವಾರ್ತಾಪತ್ರ "ಹೊಂಗನಸು'ವಿನಲ್ಲಿ 
ತಿಳಿಯಪಡಿಸಲಾಗುವುದು 


4. ಚರ್ಚೆಗೆ ಆರಿಸಿಕೊಳ್ಳುವ ವಿಷಯ ಸಂಸ್ಕೃತಿಗೆ ಸಂಬಂಧಿಸಿದ 
ಯಾವುದೇ ಆಗಿರಬಹುದು: ಸಾಹಿತ್ಯ, ಶಾಸನ, ಕಲೆ, ಸಿನಿಮ, 
ಸಂಗೀತ, ಇತಿಹಾಸ, ಮಾನವಿಕ - ಹೀಗೆ. ಗೊಟ್ಟಿಯಲ್ಲಿ 
ನಡೆಯುವ ಚರ್ಚೆಯನ್ನು ಧ್ವನಿಮುದ್ರಿಸಿಕೊಂಡು 
ಯೂಟ್ಯೂಬಲ್ಲಿಯೂ ಹಾಕಲಾಗುವುದು. 


5. ಪ್ರತಿ ತಿಂಗಳೂ ಎರಡನೆಯ ಶನಿವಾರ ಸಂಜೆ 6-00 ಗಂಟೆಗೆ 
ಕಾರ್ಯಕ್ರಮ ಆರಂಭ 


“ಅಕ್ಕರ ಗೊಟ್ಟಿ'ಯ ಮೊದಲ ಕಾರ್ಯಕ್ರಮ 09-05-2015 
ರಂದು ಸಂಜೆ 6-00 ಗಂಟೆಗೆ 


ವಿಷಯ: “ಹಲಗೆ ಬಳಪವ ಹಿಡಿಯದೊಂದಗ್ಗಳಿಕೆ” ಎಂದು 
ಆರಂಭವಾಗುವ ಕುಮಾರವ್ಯಾಸ ಭಾರತದ ಪದ್ಯ ಹಾಗೂ 
“ಕರ್ನಾಟಕ ಕಾದಂಬರಿಯ'ಯ “ಎಲೆ ತಾರಾಗಂ ಹರಂ ಕಣ್ಣಿಡೆ 
ಕರಗಿದುದು” ಎಂದು ಆರಂಭವಾಗುವ ಪದ್ಯಗಳ ಹಿನ್ನೆಲೆಯಲ್ಲಿ 
ಅಭಿವ್ಯಕ್ತಿಯ ಸ್ವರೂಪ 


ಮಂಡನೆ: ಪ್ರೊ. ಕೆ.ಎಸ್‌ ಮಧುಸೂದನ 


ಮೇ ೨೦೧೫ 


ಶಾ. ಬಾಲೂರಾವ್‌ ಮಾತಿನ ಮನೆ 


ಬಿಎಂಶ್ರೀ ಯವರ ಮೊಮ್ಮಗಳು ಶ್ರೀಮತಿ ಕಮಲಿನಿ ಶಾ 
ಬಾಲೂರಾವ್‌ ರವರು ನೀಡಿದ ದಾನದ ಮೊತ್ತದಿಂದ ಬಿಎಂಶ್ರೀ 
ಪ್ರತಿಷ್ಠಾನದ ಎರಡನೆಯ ಮಹಡಿಯಲ್ಲಿ “ಶಾ. ಬಾಲೂರಾವ್‌ 
ಮಾತಿನ ಮನೆ” ಯನ್ನು ಸ್ಥಾಪಿಸಲಾಗಿದೆ. 


ಈ ಸಭಾಂಗಣದಲ್ಲಿ ಸಾಹಿತ್ಯಾಸಕ್ತರು ಔಪಚಾರಿಕ ಹಾಗೂ 
ಅನೌಪಚಾರಿಕ ಚರ್ಚೆಗಳನ್ನು ನಡೆಸಿ ಕನ್ನಡ ಸಾಹಿತ್ಯದಲ್ಲಿ 
ಹೊಸತನವನ್ನು ಕಾಣುವ ಹಾಗೂ ಹೊಸತನವನ್ನು ತರುವ 
ಪ್ರಯತ್ನಗಳನ್ನು ಮಾಡುವ ಕೆಲಸ ಆಗಬೇಕೆಂದು ಆಶಯವಿದೆ. 
ಬಿಎಂಶ್ರೀ ಪ್ರತಿಷ್ಠಾನವು ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನಿಟ್ಟು ಹೊಸ 
ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತದೆ. ಇದೇ 
ರೀತಿಯಲ್ಲಿ ಕನ್ನಡ ಪರ ಸಂಘ ಸಂಸ್ಥೆಗಳು ಹಾಗೂ 
ಸಾಹಿತ್ಯಾಸಕ್ತರು ಸಾಹಿತ್ಯ ಸಂಬಂಧಿತ ಚಟುವಟಿಕೆಗಳನ್ನು 
ನಡೆಸಲು ಈ ಸಭಾಂಗಣವನ್ನು ಬಹು ಸುಲಭ ದರಗಳಲ್ಲಿ 
ಪಡೆಯಬಹುದಾಗಿರುತ್ತದೆ. ಸುಮಾರು 50 ಜನರು ಕುಳಿತು 
ಚರ್ಚೆ ನಡೆಸಬಹುದಾಗಿರುತ್ತದೆ.ಇತರ ವಿವರಗಳಿಗೆ ಪ್ರತಿಷ್ಠಾನದ 
ಕಚೇರಿಯನ್ನು ಸಂಪರ್ಕಿಸಿರಿ. 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದಲ್ಲಿ 
ನಡೆದ ಪ್ರಮುಖ ಕಾರ್ಯಕ್ರಮಗಳು 
ಈಗ ಯೂ ಟ್ಯೂಬ್‌ ನಲ್ಲಿ ಲಭ್ಯ 


ಸದಸ್ಯರು ಹಾಗೂ ವಿಶ್ವದಾದ್ಯಂತ ಇರುವ ಪ್ರತಿಷ್ಠಾನದ 


ಅಭಿಮಾನಿಗಳ ಅನುಕೂಲಕ್ಕಾಗಿ 
ಪ್ರತಿಷ್ಠಾನದಲ್ಲಿ ನಡೆದ ಪ್ರಮುಖ ಕಾರ್ಯಕ್ರಮಗಳ ಧ್ವನಿ 
ಮುದ್ರಿತ ಉಪನ್ಯಾಸಗಳು ಹಾಗೂ ವಿಡಿಯೋಗಳನ್ನು 
ಜನಪ್ರಿಯ ಯೂ ಟ್ಯೂಬ್‌ ನಲ್ಲಿ ಅಳವಡಿಸಲಾಗಿದೆ. 
ಇವುಗಳನ್ನು ತಲುಪಲು ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ 


ಬಿ.ಎಂ.ಶ್ರೀ ಸ್ಮಾರಕ 


ಜಾಲತಾಣ www.bmshri.org ಗೆ ಭೇಟಿ ನೀಡಿ. 


Regd. with RNL, New Delhi. KARKAN 24541 dated 08.12.2014 


ಗ್ರಂಥಾಲಯದ ಒಂದು ನೋಟ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನದಲ್ಲಿ ಇಂದಿನವರೆಗೆ ಶೇಖರಣೆಯಾದ ಗ್ರಂಥಗಳ ಸಂಖ್ಯೆ 25692 ಹಾಗೂ ನಿಯತಕಾಲಿಕಗಳ 
ಸಂಖ್ಯೆ 7047. ಈ ಅಮೂಲ್ಯವಾದ ಗಂಥರಾಶಿಯನ್ನು ವೈಜ್ಞಾನಿಕವಾಗಿ ಸಂಘಟಿಸಿ ಎಲ್ಲ ಪುಸ್ತಕಗಳ ಗಣಕೀಕೃತ ಸೂಚಿಯನ್ನು 
ತಯಾರಿಸಲಾಗಿದೆ. ಪ್ರತಿಷ್ಠಾನದ ಗ್ರಂಥಾಲಯವು ಎಲ್ಲ ರೀತಿಯಿಂದ ಸುಸಜ್ಜಿತಗೊಂಡಿರುವದರಿಂದ ವಿದ್ವಾಂಸರು, ವಿದ್ಯಾರ್ಥಿಗಳು 


ಹಾಗೂ ಪ್ರತಿಷ್ಠಾನದ ಎಲ್ಲ ಸದಸ್ಯರು ಇದರ ಸದುಪಯೋಗ ಪಡೆದುಕೋಳ್ಳಬಹುದಾಗಿದೆ. 
ಈ ಕೆಳಗೆ ನಮೂದಿಸಿದ ವಿಶೇಷ ಸಂಗಹ ಲಭ್ಯವಿದೆ 
ಕನ್ನಡ ಭಾಷೆಕನ್ನಡ ವ್ಯಾಕರಣ ,ಕನ್ನಡ ಪ್ರಾಚೀನ ಹಾಗೂ ಆಧುನಿಕ ಸಾಹಿತ್ಯ 


ಕನ್ನಡ ವಿದ್ವಾಂಸರಾದ ರೈಸ, ಬಿಎಂಶ್ರೀ.ತೀನಂಶ್ರಿ,ಬೇ೦ದ್ರೆ. ಡಿವಿಜಿ, ಶಂಬಾ, ಕುವೆಂಪು. ಪುತಿನ, ಶಿವರಾಮ ಕಾರಂತ, 
ಎಂವಿಸೀ, ವಿ.ಸೀ. ಮುಂತಾದವರ ವಿಶೇಷ ಸಂಗ್ರಹ 


; ಕನ್ನಡ ಭಾಷೆ, ಸಂಸ್ಕೃತಿ ಹಾಗು ಕನ್ನಡ ನಾಡಿನ ಹಿರಿಮೆಯನ್ನು ಎತ್ತಿಹಿಡಿಯುವದಕ್ಕಾಗಿ ಮೀಸಲಾದ ಸುಮಾರು 


100 ಪುಸ್ತಕಗಳು ಲಭ್ಯವಿವೆ. 


ಕ ರೈಸ್‌ ಎಪಿಗ್ರಾಫಿಯಾ ಕರ್ಣಾಟಕಾ ಸಂಪುಟಗಳು ಹಾಗು ಮೈಸೂರು ವಿಶ್ವವಿದ್ಯಾನಿಲಯದ ಸಂಪುಟಗಳು. 


ಪತಿಷಾನದ ಕಚೇರಿಯ ಕೆಲಸದ ವೇಳೆ ಬದಲಾವಣೆ 


೨ 


ಶಿಷ್ಣಾನದ ಕೆಲಸಗಳನ್ನು 


ಹೆಚ್ಚು ದಕತೆಯಿ೦ದ ಸಾಧಿಸಲು ಹಾಗೂ ಸದಸ್ನರು ಮತು ಸಾಹಿತ್ಲಾಸಕರ ಹೆಚ್ಚಿನ ಅನುಕೂಲಕ್ಕಾಗಿ 
[o) gi ಜ `'ಉಊ ಶ್ರ ವ ಶ್ರಿ ಚ ಸ್ರ 


1 ನೇ ಏಪ್ರಿಲ್‌ 2015 ರಿಂದ ಪ್ರತಿಷ್ಠಾನದ ಕಚೇರಿಯ ಕೆಲಸದ ವೇಳೆ ಹೀಗಿರುತ್ತದೆ: 
ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾನ್ಹ 12.30ರಿಂದ ಸಂಜೆ 7.30 ವರೆಗೆ 
ವಾರದ ರಜಾದಿನ : ಭಾನುವಾರ 


Printed and published by : B.R.Ravindranath on behalf of the BMSRI SMARAKA PRATISHTANA, 
3% Main Road, NR Colony, Bangalore - 560019 and printed at Annapoorneshwari Printers, No. 11, 10 °C’ 
Main, 6th Block, Rajajinagar, Bangalore 10. and published at BMSRI SMARAKA PRATISHTANA, 
3% Main Road, NR Colony, Bangalore - 560019 Editor : B.R.Ravindranath 


ತೆರೆದ-ಅಂಚೆ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಕಲಾಭವನ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 
ದೂರವಾಣಿ : ೨೬೬೧೫೮೭೭ 


ಬ.ಎಂತ್ರೀ, ಸ್‌ ಪ್ರತಿಷ್ಠಾನ 


